ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 374 
ಸದಸ್ಯರ ಹೆಸರು : ಶ್ರೀ ಜಿ. ರಘು ಆಚಾರ್‌ 
ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 06-03-2020 
ಕಸ ಪಕ್ನ್‌ ಉತ್ತ್ಪರೆ j 
ಅ | ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಕ.ರಾ.ರ.ಸಾ.ನಿಗಮದಿಂದ ಬೆಂಗಳೂರು-ದಾವಣಗೆರೆ 
ಹೋಗುವ ವೋಲ್ವೋ ಬಸ್‌ಗಳು | ಮಾರ್ಗದಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಐರಾವತ, ಐರಾವತ ಕ್ಷಬ್‌ 
ರಾತ್ರಿ ವೇಳೆ ಚಿತ್ರದುರ್ಗ ಪಟ್ಟಣಕ್ಕೆ | ಕ್ಲಾಸ್‌ ಸಾರಿಗೆಗಳನ್ನು ಚಿತ್ರದುರ್ಗ ಬಸ್‌ ನಿಲ್ದಾಣದ ಮುಖೇನ 
ಹೋಗದೆ ಪ್ರಯಾಣಿಕರಿಗೆ ತೊಂದರೆ | ಕಾರ್ಯಾಚರಿಸಲಾಗುತ್ತಿದೆ. 
ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 
ಆ | ವೋಲ್ಲೋ ಬಸ್‌ಗಳು ಚಿತ್ರದುರ್ಗ ಬೆಂಗಳೂರು-ದಾವಣಗೆರೆ ಮಾರ್ಗದಲ್ಲಿ ಪ್ರತಿನಿತ್ಯ 5 ಐರಾವತ 


ನಗರ ಬಸ್‌ ನಿಲ್ದಾಣಕ್ಕೆ ಹೋಗಿ 
ಬೇರೆ ಊರುಗಳಿಗೆ ತೆರಳಲು 
ಕೈಗೊಂಡಿರುವ ಕ್ರಮಗಳೇನು: 
ಇಲ್ಲದಿದ್ದಲ್ಲಿ, ಇದರ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮವೇನು?(ವಿವರ 
ನೀಡುವುದು) 


ಹಾಗೂ 14 ಐರಾವತ ಕ್ಷಬ್‌ ಕ್ಲಾಸ್‌ ಸಾರಿಗೆಗಳನ್ನು ಕಾರ್ಯಾಚರಣೆ 
ಮಾಡಲಾಗುತ್ತಿದ್ದು, ರಾತ್ರಿ ಸಾರಿಗೆಗಳನ್ನು ಒಳಗೊಂಡಂತೆ ಚಿತ್ರದುರ್ಗ 
ಬಸ್‌ ನಿಲ್ದಾಣದ ಮುಖೇನ ಕಾರ್ಯಾಚರಿಸಲಾಗುತ್ತಿದೆ. 


ಸದರಿ ಸಾರಿಗೆಗಳ ಬೆಂಗಳೂರು ನಿರ್ಗಮನ ಸಮಯವು 
ಕೆಳಕಂಡಂತಿದೆ: 
ಕ್ರಸ ಮಾರ್ಗ ಸಾರಿಗೆ ವರ್ಗ ಬೆಂಗಳೂರು 
ನಿರ್ಗಮನ ಸಮಯ 
1 ಬೆಂಗಳೂರು- | ಐರಾವತ 15:14, 16:50, 
ದಾವಣಗೆರೆ 17:20, 23:21, 
23:55 
2 ಬೆಂಗಳೂರು- | ಐರಾವತ 05:00, 06:00, 
ದಾವಣಗೆರೆ ಕ್ಷಬ್‌ ಕ್ಲಾಸ್‌ 06:55, 07:30, 
08:00, 09:01, 
12:30, 14:02, 
16:00, 17:45, 
18:30, 19:15, 
23:00, 23:47 


ಉಳಿದಂತೆ, ದೂರದ ಮಾರ್ಗಗಳಲ್ಲಿ (ಬೆಂಗಳೂರು-ಮುಂಬೈ, 
ಬೆಂಗಳೂರು-ಶಿರಡಿ, ಬೆಂಗಳೂರು-ಪೂನಾ) ಕಾರ್ಯಾಚರಣೆ 
ಮಾಡುತ್ತಿರುವ ಐರಾವತ ಕ್ಷಬ್‌ ಕ್ಲಾಸ್‌ ಸಾರಿಗೆಗಳನ್ನು ಮಾರ್ಗ ಮಧ್ಯೆ 
ಇರುವ ಎಲ್ಲಾ ಬಸ್‌ ನಿಲ್ದಾಣಗಳ ಮುಖೇನ ಕಾರ್ಯಾಚರಿಸಿದಲ್ಲಿ ನೇರ 
ಪ್ರಯಾಣಿಕರಿಗೆ ಪ್ರಯಾಣದ ಸಮಯ ಹೆಚ್ಚಾಗಿ ಅವರಿಗೆ 
ಅನಾನುಕೂಲವಾಗುವುದರಿಂದ, ದೂರದ ಮಾರ್ಗಗಳ ಸಾರಿಗೆಗಳನ್ನು 
ನಿಗದಿತ ಬಸ್‌ ನಿಲ್ದಾಣಗಳ ಮುಖೇನ ಕಾರ್ಯಾ ರಿಸಲಾಗುತ್ತಿದೆ. 


ಸಂಖ್ಯೆ: ಟಿಡಿ 38 ಟಿಸಿಕ್ಕೂ 2020 


(ಲಕ್ಷ್ಮ! ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


